ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ ರಹಿತ ಪ್ರಶ್ನೆ 
ದಿನಾ೦ಕ: 26-03-2021 ಪ್ರಶ್ನೆ ಸಂಖ್ಯೆ : 1940(2299) 
ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀಹೆಜ್‌. ಎಂ. ರಮೇಶ ಗೌಡ(ವಿಧಾನ ಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 26-03-2021 
ಉತ್ತರಿಸುವ ಸಚಿವರು: ಮಾನ್ಯ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಸಜಿವರು 


ವಿಷಯ: ಹಜಣ।DL ಪತಿಯಿಂದ ಖರೀದಿಸಿರುವ ಸಾಮಗ್ರಿಗಳ ಬಗ್ಗೆ 


(ಅ) ಕಳೆದ 3 ವರ್ಷಗಳಲ್ಲಿ Kಣ।DL ವತಿಯಿಂದ ಖರೀದಿ ಮಾಡಿರುವ ಕಟ್ಟಡ ಸಾಮಗಿಗಳು 
ಯಾವುವು; ಖರೀದಿಸಿದ್ದ ಪ್ರಮಾಣ ಎಷ್ಟು; ಇದಕ್ಕಾಗಿ ವೆಚ್ಚವಾದ ಅನುದಾನ ಎಷ್ಟು; ಸದರಿ 
ಸಾಮಗಿಗಳನ್ನು ಖರೀದಿಸಲು KTPP ವಿಯಮ ಪಾಲನೆ ಮಾಡಲಾಗಿತ್ತೇ; (ದಾಖಲೆಗಳ ಸಹಿತ 
ವಿವರ ನೀಡುವುದು) 


(ಆ) ಖರೀದಿಸಲಾದ ಸಾಮಗಿಗಳನ್ನು ಯಾವ ಕಾಮಗಾರಿಗಳಿಗೆ ಎಷ್ಟು ಪ್ರಮಾಣದಲ್ಲಿ 
ಬಳಸಲಾಗಿದೆ; (ವಿವರವಾದ ಮಾಹಿತಿ ನೀಡುವುದು) 


(ಇ) ಸಾಮಗಿ ಖರೀದಿ ವಿಚಾರದಲ್ಲಿ ಸಾಕಷ್ಟು ಅವ್ಯವಹಾರ ನಡೆದಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, ಯಾವ ಕ್ರಮ ತೆಗೆದುಕೊಳ್ಳಲಾಗಿದೆ; 


(ಈ) ಖರೀದಿಸಿದ ಸಾಮಗಿಗಳ ಗುಣಮಟ್ಟವನ್ನು ಯಾವ ಸಂಸ್ಥೆಯು ಪ್ರಮಾಣೀಕರಿಸಿದೆ? 
(ದಾಖಲೆ ಒದಗಿಸುವುದು) 


